ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರೇಷ್ಮೆ ತೆಗೆಯಲು ಹಾಗೂ ಹುರಿಮಿಷನ್‌ಗಳ ಸಹಾಯ ಧನದ ಬಗ್ಗೆ 
ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


967(1052) ಮಾನ್ಯ ಪೌರಾಡಳಿತ ಹಾಗೂ ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಸರ್ಕಾರವು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರು, ರೀಲಿಂಗ್‌ ಘಟಿಕ ಹಾಗೂ ಹ್ಯಾಂಡ್‌ ಲ್ಯೂಂ ರವರಿಗೆ 
ಉತ್ತೇಜನ ನೀಡಿ ಸಹಾಯಧನವನ್ನು ನೀಡುತಿರುವಂತೆ ರೇಷ್ಠೆ ನೂಲು ಬಿಚ್ಚಾವಣಿಕೆಯಾದ ನಂತರ 
ರೇಷ್ಮೆ ತೆಗೆಯುವ ರಾಜ್ಯದ ಎಲ್ಲಾ ಹುರಿ ಮಿಷನ್‌ ಕಾರಾನೆಯವರುಗಳಿಗೆ ಸಹಾಯಧನ 
ನೀಡಲಾಗುತ್ತಿದೆಯೇ; 


(ಆ) ನೀಡಲಾಗಿದ್ದಲ್ಲಿ ಕಳೆದ 3 ವರ್ಷಗಳಿಂದ ಎಷ್ಟು ಸಹಾಯಧನ ನೀಡಲಾಗಿದೆ; ನೀಡದೇ ಇದ್ದಲ್ಲಿ 
ಯಾವ ಕಾರಣಕ್ಕಾಗಿ ಹುರಿ ಮಿಷನ್‌ ಕಾರ್ಬ್ಯಾನೆಯವರುಗಳಿಗೆ ಸಹಾಯ ಧನ ನೀಡುತ್ತಿಲ್ಲ; 


(ಇ) ಹುರಿ ಮಿಷನ್‌ ಕಾರ್ಬಾನೆಯವರುಗಳಿಗೂ ಸಹ ಉತ್ತೇಜನ ನೀಡಿ ಸಹಾಯಧನವನ್ನು ನೀಡಲು 
ಸರ್ಕಾರ ಯೋಜನೆ ರೂಪಿಸುವುದೇ? 


